ko 


ಕರ್ನಾಟಿಕ ವಿಧಾನ ಪರಿಷತ್‌ 


ಮಾಸ್ಯ ವಿಧಾನ ಪರಿಷತ್‌ ಸದಸ್ಯರ 
ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಶ್ರೀ ನಸೀರ್‌ ಅಹ್ಮದ್‌ 


1081 
29.09.2020 


ಸಹಕಾರ ಸಚಿವರು 


ಪ್ರಶ್ನೆ 


ಉತ್ತರ 
} 


ಜನಸೇವೆಯ ಹೆಸರಿನಲ್ಲಿ ಗೃಹ ನಿರ್ಮಾಣ ಸಹಕಾರ | ಜನಸೇವೆಯ ಹೆಸರಿನಲ್ಲಿ ಗೃಹ ವಿರ್ಮಾಣ ಸಹಕಾರ 


ಸಂಘಗಳನ್ನು ನಿರ್ಮಿಸಿಕೊಂಡು ಅಮಾಯಕ 
ಜನರಿಂದ ಹಣವನ್ನು ವಸೂಲು ಮಾಡಿ ಮೋಸ- 
ವಂಚನೆ ಮಾಡುತ್ತಿರುವ ಎಷ್ಟು ಪ್ರಕರಣಗಳನ್ನು 
ಗುರುತಿಸಿ ಕ್ರಮ ಜರುಗಿಸಲಾಗಿದೆ; 


ಗೃಹ ನಿರ್ಮಾಣ ಸಹಕಾರ ಸಂಘಗಳನ್ನು 
ಸ್ಮಾಪಿಸುವಾಗ ಅನುಸರಿಸಬೇಕಾದ ನೀತಿ ನಿಯಮಗಳು 
ಯಾವುವು; 


ಇ) 


ಸದಸ್ಯರುಗಳು ಪಾತಿಸಿದ ಹಣಕ್ಕೆ ಯಾವ ರೀತಿಯ 
ಖಾತರಿ ಇರಬೇಕೆಂಬುದನ್ನು ಇಲಾಖೆ 
ಜಾರಿಯಲ್ಲಿರಿಸಿದೆ ? 


ಸಂಘಗಳನ್ನು ನೋಂದಾಯಿಸಬೇಕಾಗಿರುತ್ತದೆ. 


|] ಖಾತರಿ ನೀಡುವ ಕ್ರಮ ಇರುವುದಿಲ್ಲ. 


ಸಂಘಗಳನ್ನು ನಿರ್ಮಿಸಿಕೊಂಡು ಅಮಾಯಕ ಜನರಿಂದ | 
ಹಣವನ್ನು ವಸೂಲು ಮಾಡಿ ಬೋಸ-ವಂ೦ಚನೆ ಮಾಡುತ್ತಿರುವ ; 
ಪ್ರಕರಣಗಳು ಇರುವುದಿಲ್ಲ. | 


ಕರ್ನಾಟಿಕ ಸಹಕಾರ ಸಂಘಗಳ ನಿಯಮಗಳು 1960 ರ 
ನಿಯಮ 3 ರಂತೆ ನೋಂದಣಿಯ ರೀತ್ಯಾ ಹೊಸದಾಗಿ ಗೃಹ | 
ನಿರ್ಮಾಣ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಕರ್ನಾಟಕ 
ಸಹಕಾರ ಸಂಘಗಳ ಕಾಯೆ 1959 ಕಲಂ 6 ರಂತೆ | 
ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ ನಂತರ ನಿಯಮಾನುಸಾರ 
ಪರಿಶೀಲಿಸಿ ಸಾಧ್ಯತಾ ವರದಿಯನ್ನು ಪಡೆದು 
ಕಾರ್ಯವ್ಯಾಪ್ತಿಯನ್ನಾಧರಿಸಿ ಹಾಗೂ ಗೃಹ ನಿರ್ಮಾಣ | 
ಸಹಕಾರ ಸಂಘಗಳ ನೋಂದಣಿಗೆ ಸಂಬಂಧಪಟ್ಟಂತೆ 
ಸಹಕಾರ ಸಂಘಗಳ ನಿಬಂಧಕರ ಸುತ್ತೋಲೆ 
ಸಂ:ಆರ್‌ಎಸ್‌ಆರ್‌/226/ಎಕ್ಕ್‌ಎ೦ಸಿ/2007-08, ದಿ:29.03.2008 
ಮತ್ತು ಹೆಚ್‌ಎಸ್‌ಜಿ-3/26/ಹೆಚ್‌ಹೆಚ್‌ಎಸ್‌/2019-20 (ಭಾಗ-2) 
ದಿ:23/2/2020 ರಲ್ಲಿ ನೀಡಿರುವ ಮಾರ್ಗಸೂಚಿಗಳನ್ನು 
ಅನುಸರಿಸಿ ಷೇರು ಹಣ ಸಂಗ್ರಹಣೆಗೆ ಅನುಮತಿ ನೀಡಿ, 
ಅನುಮತಿಯ ಷರತ್ತುಗಳನ್ನು ಪೂರೈಸಿದ ನಂತರ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 7 ರಂತೆಗೃಹ ನಿರ್ಮಾಣ ಸಹಕಾರ 


ಗೃಹ ನಿರ್ಮಾಣ ಸಹಕಾರ ಸಂಘಗಳನ್ನು ಇಚ್ಛೆಯುಳ್ಳ ಜನರು 
ಒಟ್ಟಾಗಿ ಸೇರಿ ಸ್ಥಾಪಿಸಿಕೊಳ್ಳುವ ಸಹಕಾರ ಸಂಘಗಳಾಗಿರುತ್ತವೆ. 
ಸ್ಕಾಪಿಸಿಕೊಳ್ಳುವ ಜನರೇ ಸಂಘದ ಸದಸ್ಯರಾಗುತ್ತಾರೆ ಹಾಗೂ 
ಸಂಘದ ಸದಸ್ಯರು ಸೇರಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲ |: 
ಪ್ರಕ್ರಿಯೆ ಇದ್ದು, ಅವರುಗಳು ಪಾವತಿಸುವ ಹಣಕ್ಕೆ ಯಾವ 
ರೀತಿಯ ಖಾತರಿ ಅನುಸರಿಸಬೇಕು ಎಂಬುದನ್ನು ಕಾಲಕಾಲಕ್ಕೆ 
ನಡೆಯುವ ಆಡಳಿತ ಮಂಡಳಿ ಸಭೆಗಳು ಮತ್ತು ವಾರ್ಷಿಕ 
ಸರ್ವಸದಸ್ಯರ ಮಹಾ ಸಭೆಗಳಲ್ಲಿ ನಿರ್ಣಯ ಕೈಗೊಂಡು 
ಅವುಗಳನ್ನು ಪಾಲಿಸಬೇಕಾಗಿದೆ. ಈ ಬಗ್ಗೆ ಇಲಾಖೆಯಿಂದ 


ಸಂಖ್ಯೆ:ಸಿ'ಒ 44 ಸಿಹೆ'ಚ್‌ ಎಸ್‌ 2020 (ಇ) 


(ಎಸ್‌.ಟಿ.ಸೋಮಶೇಖರ್‌) 


ಸಹಕಾರ ಸಚಿವರು 


